ಸಂಪುಟ - 10 


ಸಂಪಾದಕ ಮಂಡಳಿ 


ಗೌರವ ಸಂಪಾದಕರು 
ಶೀವಷ್ಪ 
ಸಂಪಾದಕರು 
°° ಡಾನಾ. ಗೀತಾಚಾರ್ಯ 
"ಕಾರ್ಯನಿರ್ವಾಹಕ ಸಂಪಾದಕರು 
ಎಂ. ನರಸಿಂಹ 
ಸದಸ್ಯರು 


ಸಂಸ್ಥಾಪಕ ಗ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 


ಆಂ.ಲೆಕ್ಕ ಪರಿಶೋಧಕರು 
ಏ. ನಾಗರಾಜನ್‌ 


ಅ.ನ.ಕೃ. ಸ್ಮಾರಕ ಅಂತರ ಕಾಲೇಜು ಚರ್ಚಾ ಸ ಸ್ಪರ್ಧೆಯಲ್ಲಿ 
ವಾಸವಿ ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾರ್ಥಿಗಳಾದ ಕು॥ ಶಾಲಿನಿ ಮತ್ತು 
ಕು॥ ಆರುಣದೇವಿ ಅವರುಗಳು ಪಾರಿತೋಷಕ ಪಡೆದರು. 


ಮಾರ್ಚ್‌ 201] 


"ಉದಯಭಾನು ವಿದ್ಯಾರತ್ನ' ಪ್ರಶಸಿ 


ಹಾಗಿ 


ಸಂಘದ ಗೌರವಾನ್ವಿತ ಬೋಧಕರಾದ ಪ್ರೊ. ವಿಠ್ಠಲ ವಿ.ಕುಲಕರ್ಣಿ ಮತ್ತು ಶೈಲಜ ವಿ.ಕುಲಕರ್ಣಿ ದಂಪತಿಗಳಿಗೆ ಈ ಸಾಲಿನ 
"ಉದಯಭಾನು ಎದ್ಯಾರತ್ನ' ಪ್ರಶಸ್ತಿಯನ್ನು ನೀಡುತ್ತಿರುವುದು. ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷರಾದ 
ಶ್ರೀ ಡಿ.ಎಚ್‌. ಶಂಕರಮೂ ರ್ತಿ, ವಿ.ಎಸ್‌. ಕೃಷ್ಣ ಅಯ್ಯರ್‌, ಸಂಘದ ಅಧ್ಯಕ್ಷರಾದ ಬಿ. ಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. 


ಆವತಿ ನಾಮ ರಾಮಯ್ಯ ಶೆಟ್ಟಿ ಸ ಸ್ಮಾರಕ ಪ್ರೌಢಶಾಲಾ ಸ್ಪರ್ಧೆಯಲ್ಲಿ ರಾಷ್ಟೀಯ 
ವಿದ್ಯಾಲಯ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕು॥ ಕೆ.ಪಿ. ರಮ್ಯಶ್ರೀ 
ಮತ್ತು ಕು| ಬೃಂದಾ ಬಲ್ಲಾಳ್‌ ಪಾರಿತೋಷಕ : ಪಡೆದರು. 


ಉದಯ ಸೌರಭ 


47ರ ಸಂಭ್ರಮ... ಸುವರ್ಣಪಥ 7015 


12-06-1965 ಶನಿವಾರ - ಶುಭವಾರ, ಉದಯಭಾನು ಕಲಾಸಂಘದ 
ಸ್ಥಾಪನೆಯ ಸುದಿನ. ಅಂದಿನ ನಗೆ ಸಾಹಿತಿಗಳಾಗಿದ್ದ ಶ್ರೀ ನಾಡಿಗೇರ 


ಕೃಷ್ಣರಾಯರ ಅಧ್ಯಕ್ಷತೆಯಲ್ಲಿ ಶ್ರೀ ದಾಶರಥಿ ದೀಕ್ಷಿತ್‌ ಅವರು ಸಂಘವನ್ನು 


ಉದ್ಭಾಟನೆ ಮಾಡಿ ಶುಭ ಹಾರೈಸಿದರು. ವ್ಯವಸ್ಥೆಗೆ ಅಂದಿನ ಉದಯೋನ್ಮುಖ 
ಕವಿ ಶ್ರೀ ಎಚ್‌.ಎಂ. ರಂಗನಾಥ್‌ ಅವರು. ಮಾರ್ಗದರ್ಶನ ನೀಡಿದರು. 
ಶ್ರೀ ಎಂ.ಆರ್‌. ಅನಂತಮೂರ್ತಿ ಅವರು ಕನ್ನಡ ಗೀತೆಗಳನ್ನು ಹಾಡಿದರು. 


ಶ್ರೀ ಎಲ್‌. ವೆಂಕಟಪ್ಪ ಮತ್ತು ಶ್ರೀ ಎಂ. ನರಸಿಂಹ ಸಂಸ್ಥಾಪಕ 
ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದರು. ಸರ್ವಶ್ರೀ ಟಿ. ಹನುಮಯ್ಯ, 
ಹೊನ್ನಗಿರಿಗೌಡ, ಗುರುಪ್ರಸಾದ್‌ ಮತ್ತು ಕೆ.ಎನ್‌. ಲಕ್ಷ್ಮಣಗೌಡ ಅವರುಗಳು 
ವ್ಯವಸ್ಥಾಪಕರಾಗಿ ಶ್ರಮಿಸಿದರು. 

ಹೀಗೆ ಅಂದಿನ ಗವಿಪುರ ಗುಟ್ಟಹಳ್ಳಿಯಲ್ಲಿ ಕೇವಲ 10 ಅಡಿ ಉದ್ದಗಲದ 
ಮಳಿಗೆಯಲ್ಲಿ ಪ್ರಾರಂಭವಾದ ಸಂಸ್ಥೆ ಇಂದು ಸುಮಾರು 15000 ಚ.ಅಡಿ 


ಗಳಷ್ಟು ವಿಸ್ತೀರ್ಣದ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸಂಘದ ಭದ್ರ 


ಬುನಾದಿಗೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ರಾಜ್ಯಸರ್ಕಾರ 
ತುಂಬು ಸಹಾಯ ಮತ್ತು ಪ್ರೋತ್ಸಾಹ ನೀಡುತ್ತಿವೆ. 


ನಾಡೋಜ ಡಾ. ಜಿ. ನಾರಾಯಣ, ಹಿರಿಯರಾದ ಶ್ರೀ ವಿ.ಎಸ್‌. 
ಕೃಷ್ಣ ಅಯ್ಯರ್‌, ಪ್ರೊ ಎಲ್‌.ಎಸ್‌.ಶೇಷಗಿರಿ ರಾವ್‌ ಮತ್ತು ಶ್ರೀಮತಿ ಲೀಲಾದೇವಿ 
ಆರ್‌. ಪ್ರಸಾದ್‌ ಅವರುಗಳು ಸಂಘದ ಗೌರವ ಸದಸ್ಯ ರಾಗಿ ನೀಡುತ್ತಿರುವ 
ಸಹಕಾರ ಮತ್ತು ಮಾರ್ಗದರ್ಶನ ಸಂಘದ ಮುನ್ನಡೆಗೆ ಬೆಳಕಾಗಿದೆ. 


ಇಲ ಸರ್ವಶ್ರೀ ಎನ್‌. ಸೂರ್ಯನಾರಾಯಣ, 

ಬಿ. ಶಿವಲಿಂಗೇಗೌಡ, ಬಿ.ಎನ್‌. ಕೃಷ್ಣಮೂರ್ತಿ, ಶ್ರೀವತ್ಸ ಮತ್ತು ಎನ್‌.ಆರ್‌. 
ತ ಅವರುಗಳು ಅಧ್ಯಕ್ಷರಾಗಿ ಶ್ರಮಿಸಿದ್ದಾರೆ. ಕಳೆದ ಒಂದು ದಶಕ 
ಸಂಘದ ಸಾಧನೆಗಳ ಪರ್ವಕಾಲ. ಸಂಘವು ಕನ್ನಡಕ್ಕೆ ಅಭಿಜಾತ ಭಾಷೆ 
ಸ್ಥಾನ ಪ್ರದಾನವಾಗಿರುವ ಸಂದರ್ಭದಲ್ಲಿ ನು ಉನ್ನತ ಅಧ್ಯಯನ 
ಕೇಂದ್ರವನ್ನು ಪ್ರಾರಂಭಿಸಿವೆ. ಈ ಕೇಂದ್ರವು ಉನ್ನತ ಸಾಧನೆಯ ಯೋಜನೆ 
ಗಳನ್ನು ರೂಪಸಿ ಕಾರ್ಯೋನ್ಮುಖವಾಗಿದೆ. 


ಬ ವಸ ೦ತಗಳನ್ನು ದಾಟಿ, 47ರ ಸಂಭ್ರಮವನ್ನು ತಾ॥ 12-6-2011ರಂದು 
ಷ್ಟ ಜನೋಪಕಾರಿ ಕಾರ್ಯಕ್ರಮಗಳೊಂದಿಗೆ ಆಚರಿಸುತ್ತಿದೆ. ಎಲ್ಲ ಸದಸ ರು 


ನಜ ಅಭಿಮಾನಿಗಳು ಆ ದಿನ ಸಂಘಕ್ಕೆ ಆಗಮಿಸಿ ಸಂತೋಷವನ್ನು 


ಹಂಚಿಕೊಳ್ಳಬೇಕೆಂದು ಕೋರುತ್ತೇನೆ. ಈ ಶುಭ ಸಂದರ್ಭದಲ್ಲಿ 2015ರಲ್ಲಿ 


ಡೆ ಸುವರ್ಣ ಮಹೋತ್ಸವಕ್ಕೆ ಕಾರ್ಯಯೋಜನೆಗಳನ್ನು 
ಪಿಸಬೇಕಾಗಿದೆ. 


ಮ ಸಂಭ್ರಮದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯ ಹಾಗೂ 
ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ಸದಾ ನಮ್ಮೊಡನಿದ್ದು ಪ್ರಗತಿಯ ಹಾದಿಯಲ್ಲಿ 
ಸುಗಮವಾಗಿ ಮುನ್ನ ಡೆಯಲು ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು 
ಅರ್ಪಿಸುತ್ತೇನೆ. 

೫ ಬಿ. ಕೃಷ್ಣ 
ಅಧ್ಯಕ್ಷರು 


ನಂಪಾದಹಂಲಶಯ 


ಈ ಸಂಚಿಕೆಯ ಅವಧಿಯಲ್ಲಿ ಎಂದಿನಂತೆ ಸಂಘದ ಚಟುವಟಿಕೆಗಳು 
ಮುಂದುವರಿದಿವೆ. ಸಂಘದ ಮೊದಲ ಅಂತಸ್ತಿನ ಕಟ್ಟಡ ಕಾಮಗಾರಿ 
ಮುಕ್ತಾಯವಾಗಿದೆ. ಸಾಂಸ್ಕೃತಿಕ ಭವನದ ಮೊದಲ ಮಹಡಿಯನ್ನು 
ಉನ್ನತ ಅಧ್ಯಯನ ಕೇಂದಕ್ಕೆ ಮೀಸಲಿಡಲಾಗಿದೆ. ಉಚಿತ ವೈದ್ಯಕೀಯ 
ಸೇವೆಗಳು ನಿರಂತರವಾಗಿ ನಡೆಯುತ್ತಿವೆ, ಉಚಿತ ಕಣ್ಣು ಪರೀಕ್ಷಾ 
ಶಿಬಿರಗಳು ಹೆಚ್ಚಿನ ಯಶಸ್ಸನ್ನು ಗಳಿಸುತ್ತಿವೆ. 


ಈ ಎಲ್ಲ ನಿರಂತರ ಚಟುವಟಿಕೆಗಳ ನಡುವೆಯೇ ಉಚಿತ 
ಬೋಧನಾ ತರಗತಿಗಳು ಪೂರ್ಣಗೊಂಡಿದ್ದು, ಅಧ್ಯಾಪಕರು ವೈದ್ಯರಿಗೆ 
ಸಂಘದ ಗೌರವ ಸಲ್ಲಿಸಲಾಗಿದೆ. ಇದು ಸಂಘದ ಮೂಲ ಆಸ್ತಿ 
ಯಾಗಿದೆ. ನಮ್ಮ ಮನವಿಯನ್ನು ಮನ್ನಿಸಿ ಗೌರವಾನ್ವಿತ ಅಧ್ಯಾಪಕರು 
ಉಚಿತ ಸೇವೆಯನ್ನು ಬದಗ ಲಕ ಬಡ ge ಮತ್ತು 
ಅವಕಾಶ ಬ ತಂಗೆ ಮಹದುಪಕಾರವನ್ನು ಮಾಡುತ್ತಿದ್ದಾರೆ. ಸಂಘ 
ನೆಪ ಮಾತ್ರವಾಗಿದೆ. ಈ ಮಹನೀಯರಿಗೆ ನಮ್ಮ ಹೃತ್ಪೂರ್ವಕ 
ಕೃತಜ್ಞತೆಗಳನ್ನು "ಉದಯ ಸೌರಭ'ದ ಮೂಲಕ ಸಲ್ಲಿಸುತ್ತಿದ್ದೇವೆ. 


ಈ ಅವಧಿಯಲ್ಲಿ ನಡೆದ ಕನ್ನಡದ ಎರಡು ಮಹಾಘಟನೆಗಳಿಗೂ 
ಈ ಸಂಚಿಕೆ ಸಾಕ್ಷಿಯಾಗಿದೆ. 77ನೆಯ ಅಖಿಲ ಭಾರತ ಕನ್ನಡ 
ಸಾಹಿತ್ಯ ಸಮ್ಮೇಳನ ಮತ್ತು 2ನೆಯ ಎಶ್ವ ಕನ್ನಡ ಸಮ್ಮೇಳನಗಳ 
ಪ್ರತ್ಯಕ್ಷ ವರದಿ ಯನ್ನು ಇಲ್ಲಿ "ನೀಡಲಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನದ 
ಸಂದರ್ಭದಲ್ಲಿ ಉರಯ ಕಲಾಸಂಘವೂ ಸುದ್ದಿಯಲ್ಲಿ 
ಓಡಾಡಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ಉದಯಭಾನು “ಆಟದ 
ಮೈದಾನದಲ್ಲೂ ಸಮ್ಮೇಳನದ ಪ್ರತಿನಿಧಿಗಳಿಗೆ ಊಟದ ವ್ಯವಸ್ಥೆ 
ಮಾಡಿದ್ದುದರಿಂದ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಂಘದ ಹೆಸರು 
ಪ್ರಚಾರದಲ್ಲಿತ್ತು. 


ಸಲಹೆ ಸೂಚನೆ- -ಅಭಿಪ್ರಾಯಗಳಿಗೆ ಸ್ವಾಗತ ಕೋರುತ್ತಾ 
ವಂದನೆಗಳೊಡನೆ, 


ಇ ಸಂಪಾದಕ 


ವಿಶೇಷ ಉಪನ್ಯಾಸ 


ದಿನಾಂಕ 21-01-11ರಂದು ಸಂಘದ ಸಭಾಂಗಣದಲ್ಲಿ ಉದಯಭಾನು 
'ಉನ್ನತ ಅಧ್ಯಯನ ಕೇಂದ್ರದ ಸ ಸಮಾಜವಿಜ್ಞಾನ ಅಧ್ಯಯನಾಂಗದಿಂದ 
ಭಾನ ವೆಚ್ಚ-ಪರಿಣಾಮಗಳು' ವಿಷಯ ಕುರಿತು ವಿಶೇಷ ಉಪನ್ಯಾಸ 
ನಡೆಯಿತು. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ 
” ಮುಖ್ಯಸ್ಥರಾದ ಪ್ರೊ. ಎಂ. ಸಿದ್ಧಾನಂದ ಅವರು ಉಪನ್ಯಾಸ ನಡೆಸಿಕೊಟ್ಟರು 
ಸಂಘದ. ನೌ| ಡೀನ್‌ರಾದ ಪ್ರೆ ಪ್ರೊ ಎಚ್‌.ಕೆ. ಮೌಳೀಶ್‌ ಅಧ್ಯಕ್ಷತೆ ವಹಿಸಿದ್ದರು. 
ಪ್ರಿಯಾ ಸಿಮೆಂಟ್‌ ಉಪ ಮಹಾಪ್ರಬಂಧಕರಾದ ಶ್ರೀ ವೈ ಬಿ. ಯಂಕನಗೌಡ, 
ಸಂಘದ ಅಧ್ಯಕ್ಷರಾದ ಬಿ.ಕೃಷ್ಣ ಗೌ| ನಿರ್ದೇಶಕರಾದ ಪ್ರೊ. ಎಚ್‌.ಆರ್‌. 
ರಾಮಕ ಷ್ಟರಾವ್‌, ಕಾರ್ಯದರ್ಶಿ ಎಂ. ನರಸಿಂಹ ಮುಂತಾದವರು 
ಉಪಸ್ಥಿತರಿದ್ದ ರು. 
ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳು 


೬. ಸಂಘದ ಆರೋಗ್ಯವಿಭಾಗದ ಮೂಲಕ ದಿನನಿತ್ಯ ವಿವಿಧ ವೈದ್ಯಕೀಯ 
| ಸೇವಾ ಸೌಲಭ್ಯಗಳನ್ನು ಬಡಜನರಿಗೆ EN ವಡೆಸಿಕೊರಿಡು 
ಬರಲಾಗುತ್ತಿದೆ. ಮ್‌ ಎಲ್ಲ ದಿನವೂ ಸಂಘದಲ್ಲಿ ಗೌರವಾನ್ವಿತ ವೈದ್ಯರು 
, ನಿಗದಿತ ಸಮಯದಲ್ಲಿ ಸಾರ್ವಜನಿಕರಿಗೆ ಈ ಉಚಿತ 
ಒದಗಿಸುತ್ತಿದ್ದಾರೆ. 


ಈ ವರ್ಷ ವಿಶೇಷವಾಗಿ ರಾಜಾಜಿನಗರದ ನಾರಾಯಣ ನೇತ್ರಾಲಯ 
ದವರಿಂದ ಪ್ರತಿ ಹದಿನೈದು ದಿನಕ್ಕೊಮೆ ಭಾನುವಾರದಂದು ಸಂಘದಲ್ಲಿ 
ಉಚಿತ ಕಣ್ಣು ಪರೀಕ್ಷೆ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ನಡೆಸಲಾಗುತ್ತಿದೆ. 
'ಈ ಸ೦ಚಿಕೆಯ ಅವಧಿಯಲ್ಲಿ (ಜನವರಿ-ಮಾರ್ಚ್‌ 2011) ಒಟ್ಟು ಆರು 
ಶಿಬಿರಗಳು ನಡೆದಿದ್ದು 507 ಜನರಿಗೆ ಉಚಿತ ಕಣ್ಣಿನ ಪರೀಕ್ಷೆ ನಡೆಸಲಾಗಿದ್ದು, 
- 134 ಜನರಿಗೆ ಉಚಿತ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿ ಕನ್ನಡಕ ನೀಡಲಾಗಿದೆ. 
ನುರಿತ ವೈದ್ಯರ ತಂಡದಿಂದ ಸಂಘದ ಆರೋಗ್ಯ ವಿಭಾಗದ ಸಂಚಾಲಕರಾದ 
"ಶ್ರೀ ಜಿ. ನಾಗರಾಜ್‌ ಮತ್ತು ಶ್ರೀ ಎಚ್‌.ಎಸ್‌. ಕಪಿನಯ್ಯ ಹಾಗೂ ಸ್ನೇಹಿತರ 

ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ. 


ವಿವಿಧ ಸ್ಪರ್ಧೆಗಳ ಉದ್ರಾಟನೆ 


ಸಂಘ ನಡೆಸಿಕೊಂಡು ಬರುತ್ತಿರುವ ಅ.ನ.ಕೃ. ಸ್ಮಾರಕ ಬೆಂಗಳೂರು 
ವಿಶ್ವವಿದ್ಯಾಲಯ ಅಂತರ ಕಾಲೇಜ. ಕನ್ನಡ ಚರ್ಚಾಸ್ಪರ್ಧೆ, ಆವತಿ ನಾಮ 
ರಾಮಯ್ಯ ಶೆಟ್ಟಿ ರಾಮಲಕ್ಷ ಮ್ಮ ಪ್ರೌಢಶಾಲಾ ಕನ್ನಡ ಚರ್ಚೆಸ ಸರ್ಧೆ 
ಮತ್ತು ಅಂತರಶಾಲಾ ವಿಷ್ಣು ಸಹ ಸ್ರನಾಮ ಸ್ತೋತ್ರ ಕಂಠ ಪಾಠಸ್ಪರ್ಧೆಗಳನ್ನು 
08- 01- 2011ರಂದು ಸಂಘದ ಸಭಾಂಗಣದಲ್ಲಿ ಯಶಸ್ವಿಯಾಗಿ 
ನಡೆಸಲಾಯಿತು. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ "ವಿಶೇಷ 


ಸೇವೆಯನ್ನು 


ಆಯುಕ್ತರಾದ ಕೆ.ಆರ್‌. ನಿರಂಜನ್‌ 
ನಾಟಕ ಅಕಾಡೆಮಿ ಅಧ್ಯಕ್ಷ ಕರಾದ ಡಾ. ಬಿ.ವಿ. ರಾಜಾರಾಂ ಮುಖ್ಯ 
ಅತಿಥಿಗಳಾಗಿದ್ದರು, Non ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. 


ಅನಕೃ ಸ್ಮಾರಕ 35ನೆಯ ಅಂತರ ಕಾಲೇಜು 
ಕನ್ನಡ ಚರ್ಚಾಸ್ಪರ್ಧೆ 


“ಜಾತಿ ಆಧಾರಿತ ಕ ಭಾರತೀಯ ಸಮಾಜಕ್ಕೆ ಮಾರಕ' 
ವಿಷಯದಲ್ಲಿ ನಡೆದ ಈ ಚರ್ಚಾಸರ್ಧೆಯು ಜಯನಗರದ ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊ ಟಿ. ಯಲ್ಲಪ್ಪ ಅವರ 
ಅಧ್ಯಕ್ಷತೆಯಲ್ಲಿ ನಡೆಯಿತು. ತಾರಕ ಸರ್ಕಾರಿ ಪದವಿ ಪೂರ್ವಕಾಲೇಜಿನ 
ಅಧ್ಯಾಪಕರಾದ ಶ್ರೀ ಎಚ್‌.ಎಸ್‌. ಸತ್ಯನಾರಾಯಣ ಮತ್ತು ಮಲ್ಲೇಶ್ವರದ 
ಎಂ.ಎಲ್‌.ಎ. ಕಾಲೇಜಿನ ಅಧ್ಯಾಪಕರಾದ ಡಾ. ಅನ್ನದಾನೇಶ್‌ ಅವರು 
ಮುಖ್ಯ ಅತಿಥಿಗಳಾಗಿದ್ದರು. ಬಿ.ಎನ್‌. ವೇಣುಗೋಪಾಲ್‌ ವಿಷಯ 
ಸೂಚಕರಾಗಿದ್ದರು. 


ಆವತಿ ನಾಮ ರಾಮಯ್ಯಶೆಟ್ಟ ರಾಮಲಕ್ಷ್ಮಮ್ಮ ಸ್ಮಾರಕ 
21ನೆಯ ಅಂತರ ಪ್ರೌಢಶಾಲಾ ಕನ್ನಡ ಚರ್ಚಾಸ್ಪರ್ಧೆ 


“ಮೌಲ್ಯಗಳ ಅನಾದರಣೆಯೇ ಇಂದಿನ ಸಾಮಾಜಿಕ ಅವನತಿಗೆ ಕಾರಣ' 
ವಿಷಯದಲ್ಲಿ ನಡೆದ ಈ ಚರ್ಚಾಸ್ಪರ್ಧೆಯು ಬಿಇಎಲ್‌ ಕಾಲೇಜಿನ 
ಅಧ್ಯಾಪಕರಾದ ಡಾ. ಎನ್‌. ರವಿ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ 
ನಡೆಯಿತು. ದಯಾನಂದ ಪ್ರೌಢಶಾಲೆಯ ಉಪಾಧ್ಯಾಯರಾದ ಆ ಆರ್‌. 
ವೆಂಕಟೇಶ ಮತ್ತು ಆಡುಗೋಡಿಯ ಪದ್ಗಾವತಿ ಲ ಪೌಢಶಾಲೆಯ 
ಆರ್‌. ಗುರುಪ್ರಸಾದ್‌ ಮುಖ್ಯ ಅತಿಥಿಗಳಾಗಿದ್ದರು. ಪ್ರೊ. ಎಚ್‌.ಕೆ. ಮೌಳೀಶ್‌ 
ವಿಷಯ ಸೂಚಕರಾಗಿದ್ದರು. 
ಅಂತರಶಾಲಾ ವಿಷ್ಣು ಸಹಸ್ರನಾಮ ಸ್ತೋತ್ರ ಕಂಠಪಾಠ ಸ್ಪರ್ಧೆ 

ನಗರದ ಪೌಢಶಾಲೆವರೆಗಿನ ಎಲ್ಲ ಎದ್ಯಾರ್ಥಿಗಳಿಗಾಗಿ ನಡೆದ ಈ 
ಸರ್ಧೆಯಲ್ಲಿ 27 ಶಾಲಾ ಎದ್ಯಾರ್ಥಿಗಳು ಭಾಗವಹಿಸಿದ್ದರು. ಶ್ರೀಮತಿ 
ಮಂಗಳ ಅಧ್ಯಕ್ಷತೆ ವಹಿಸಿ, ಶ್ರೀ ರಾಮಸಿ೦ಹ ಮತ್ತು ಶ್ರೀ ಎಸ್‌. ಜಯರಾಂ 
ಅವರು ಮುಖ್ಯ ಅತಿಥಿಗಳಾಗಿ ಈ ಸ್ಪರ್ಧೆಯನ್ನು ಯಶಸ್ವಿಯಾಗಿ 
ನಡೆಸಿಕೊಟ್ಟರು. 

ವಿಷ್ಣು ಸಹಸ್ರನಾಮ ಸ್ತೋತ್ರ ಕಂಠ ಪಾಠಸ್ಪರ್ಧೆ 

ಹೋಲಿ ಚೈಲ್ಡ್‌ ಹಿರಿಯ ಪ್ರಾಥಮಿಕ ಶಾಲೆಯ ಭುವನ್‌ ಎ. 
ಉಪಾಧ್ಯಾಯ, ಮಾಧ್ಯಮಿಕ ಶಾಲಾ ವಿಭಾಗದಲ್ಲಿ ಎ.ವಿ. ಎಜುಕೇಷನಲ್‌ 
ಶಾಲೆಯ ತನಾ ಭಟ್‌, ಪ್ರೌಢಶಾಲಾ ವಿಭಾಗದಲ್ಲಿ ಎನ್‌.ಇ.ಟಿ. ಪಬ್ಲಿಕ್‌ 
ಶಾಲೆಯ ಸೂರ್ಯಕುಮಾರ್‌ ಪ್ರಥಮ ಬಹುಮಾನಗಳನ್ನು ಪಡೆದರು. 


ಅವರು ಉದಾ ಟನೆ ಮಾಡಿದರು. 


ಮಾರ್ಚಿ 2೦1 


ES ಮಾರ್ಚಿ 2೦1 
ಉದಯ ಸೌರಭ SESS. 4 


ಉಚಿತ ಶೈಕ್ಷಣಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ 
' ಪುಶಃ ರಸ್ಕಾರ 
ಆ ಜಾ ವಿದ್ಯಾರತ್ನ ಪ್ರಶಸ್ತಿ ಪು 
ಎಲ್ಲ ಸರ್ಧೆಗಳ ವಿಜೇತರಿಗೆ ಅದೇ ದಿನ ಮಧ್ಯಾಹ್ನ ಬಹುಮಾನ ಅಧ್ಯಾಪಕರು ಮತ್ತು ವೈದ್ಯರಿಗೆ ಗೌರವಾರ್ಪಣೆ 
ವಿತರಣೆ ಮಾಡಲಾಯಿತು. ಆರ್‌.ವಿ. ಮ್ಯಾನೇಜ್‌ಮೆಂಟ್‌ ಕಾಲೇಜಿನ ನೇ ಸಾಲಿನ ಎಸ್‌ಎಸ್‌ಎಲ್‌ಸಿ ಮತ್ತು ದ್ವಿತೀಯ ಪಿ ತುರಿ 
ನಿರ್ದೇಶಕರಾದ ಡಾ. ಟಿ.ವಿ.ರಾಜು ಅವರು ಆಶಯನುಡಿಯೊಂದಿಗೆ le i (ಗ ಚ ಯೂ ತಿಗಳ ರೋ ಹದ 01-11ರಂದು 
ಹುಮಾನಗಳನ್ನು ವಿತರಿಸಿದರು. ವಾಸವಿ ಕಾಲೇಜಿನ ಪ್ರಾಧ್ಮಾಪಕರಾದ ವಿದಾರ್ಥಿಗಳಿಗೆ ಉಚಿತ ಬೋಧನಾ ತರಗತಿಗಳ ಸಮಾರೋಪ 
ಬಹುಮಾ ವಿತರಿಸಿ ಸ ಜಿನ ಪ್ರಾಧ್ನಾಪಕರಾ 


ಸಂಘದ ಸಾಂಸ್ಕತಿಕ ಭವನದಲ್ಲಿ ನಡೆಯಿತು. ವಿಧಾನಪರಿಷತ್‌ ಸಭಾಪತಿಗಳಾದ 
ಡಾ. ಎಚ್‌.ಎನ್‌. ಮುರಳೀಧರ ಅವರು ಅನಕೃ ನೆನಪ ಪನ್ನು ಹಂಚಿಕೊಂಡರು. 3) 


ಶ್ರೀ ಬಿ. ಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಪದಾಧಿಕಾರಿಗಳು 
ಉಪಸ್ಥಿತರಿದ್ದರು. ಸ್ಪರ್ಧೆಗಳ ಸಂಚಾಲಕರಾದ ಶ್ರೀ ಎ.ಡಿ. ನಾರಾಯಣ 
ಮತ್ತು. ಶ್ರೀ "ಆರ್‌. ಶ್ಯಾಮ್‌ ಮತ್ತು ಪದಾಧಿಕಾರಿಗಳ ಪರಶ್ರಮದಿಂದ 


ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. 


ಬಹುಮಾನ ವಿತರಣಾ ಸಮಾರಂಭ 


ಗಣರಾಜ್ಯೊ ತವ ಸಾಂಸ್ಕೃ ತಿಕ ಕಾರ್ಯಕ್ರ ಕಮ 


26-01-11ರಂದು ನಡೆದ Fo ಸಂದರ್ಭದಲ್ಲಿ ಬೆಳಗ್ಗೆ 

9.00 ಗಂಟೆಗೆ ಸಂಘದ ಆವರಣದಲ್ಲಿ ಅಧ್ಯಕ್ಷರಾದ ಬಿ . ಕೃಷ್ಣ ಅವರಿಂದ 
ಧ್ವಜಾರೋಹಣ ನಡೆಯಿತು. ಸಮಿತಿ ಸದಸ್ಕರು ಮತ್ತು ಪದಾಧಿಕಾರಿಗಳು 
ಉಪಸ್ಥಿತರಿದ್ದರು. ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಾಯೋಜಿತ 
ವಿವಿಧ' ರಾಜ್ಯಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇಲಾಖೆ 
ನಿಯೋಜಿಸಿದ್ದ ವಿವಿದ ಸ ಸಾಂಸ್ಕೃತಿಕ ಫಳ ದೇಶಭಕ್ತಿಗೀತೆ, ಸುಗಮ 
ಸಂಗೀತ, ನತ ವಾದ್ಯ ಸಂಗೀತ, ಜಾನಪದ ನೃತ್ಯ, ನಾಟಕ ಮುಂತಾದ 


೨ 
ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡಿದವು. 


ಎ ಅಧ್ಯಾ ಪರಿಗೆ ವಾವ್‌ - ಎಸ್‌.ಎಸ್‌.ಎಲ್‌.ಸಿ. 
ಶ್ರೀ ಡಿ. ಎಚ್‌. ಶಂಕರಮೂರ್ತಿ ಅವರು ಹಿರಿಯ ಪ್ರಾಧ್ಯಾಪಕ ದಂಪತಿಗಳಾದ 
ವಿಠಲ ಕುಲಕರ್ಣಿ ಮತ್ತು ಶೈಲ ಲಜ ವಿ. ಕುಲಕರ್ಣಿ ಅವರಿಗೆ “ಉದಯಭಾನು 
ಎದ್ಕಾರತ್ತ' ಪ್ರಶಸ್ತಿಯನ್ನು ಇಡಿ ಅಭಿನಂದಿಸಿದರು. ಸಂಘದಲ್ಲಿ ಉಚಿತ 
ಬೋಧನಾಸೇಷೆ ಸಲ್ಲಿಸುತ್ತಿರುವ 48 ಜನ ಗೌರವಾನ್ನಿತ ಅಧ್ಯಾಪಕರಿಗೆ ಹಾಗೂ 
ಉಚಿತ ವೈದ್ಯಕೀ ಯ ಸಲಹೆ ನೀಡುತ್ತಿರುವ ಗೌರವಾನ್ನಿತ ವೈದ್ಯರಿಗೆ ನೆನಪಿನ 
ಉಚಿತ ಶೈಕ್ಷಣಿಕ ಕಾರ್ಯಕ್ರಮಗಳು 2010-11 ಕಾಣಿಕೆಗಳನ್ನು. ನೀಡಿ ಅಭಿ ನನಂದಿಸಿದರು. ಹಿರಿಯ ಮುತದ್ದಿಗಳಾದ ನಾಡೋಜ 


ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು p ನ py ಭು ಕೃಷ್ಣಯ್ಯರ್‌ ಅವರು ಹ ಪಸ್ಥಿತರಿದ್ದರು. 
ಕೃಷ್ಣ ಅ 5 


CSE. SEMEN TT AT CT i i ಸಯ ಸ ಉಡ 


ಉದಯ ಸೌರಭ ಕಾಣಾಾನಾನಾಣಾಾಾಸಾಸಾಸಾಣಾಾಾಣಾಣಾಣಾಣಾ 
> ೌಶಾಚಾಕರಾ ಲಾ ಕರು ಸಘಾಸಾಗ277 CRUE ಗರಜ) Tn ಮಾರ್ಚಿ ೨೦1 
ಛಿ 
ಘಟನೆಗೆ 


ಮಹತ್ವದ 


77ನೆಯ ಅಖಿಲ ಭಾರತ 
ಕನ್ನಡ ಸಾಹಿತ್ಯ ಸಮ್ಮೇಳನ 


ಕಾಲೇಜು ಮೈ ದಾನದಲ್ಲಿ 


| ಫೆಬವರಿ 4, 5, 6ರಂದು ನಗರದ ನ್ಯಾಷನಲ್‌ 
| ನಡೆದ 77ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ 
ಯಶಸ್ವಿಯಾಗಿ ನಡೆಯಿತು. ಸಮ್ಮೇಳನಾಧ್ಯಕ್ಷರಾದ ಈ ಶತಮಾನದ ಹಿರಿಯ 
ಸಾಹಿತಿ ವಿದ್ವಾಂಸರಾದ ಪ್ರೊ. ಜಿ. ವೆ೦ಕಟಸುಬ್ಬಯ್ಯನವರ ಅಧ್ಯಕ್ಷತೆಯಲ್ಲಿ 
ಹಲವು ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. 98 ವರ್ಷದ 
ವಯೋವೃದ್ಧ ಸಮ್ಮೇಳನಾಧ್ಯಕ್ಷರು ಆ ಯಾವ ಲಕ್ಷಣವನ್ನೂ ವ್ಯಕ್ತಪಡಿಸದೆ 
'ಹುವಕಂತ ಅತ್ಯುತ್ಸಾಹದಿಂದ ಮೂರೂ ದಿನವೂ. ಎಲ್ಲ ಕಾರ್ಯಕ್ರಮಗಳಲ್ಲೂ 


ಭಾಗವಹಿಸಿ ಎಲ್ಲರ ಗಮನ ಸೆಳೆದು ಯುವಕರಿಗೆ ಸೂರ್ತಿಯ ಚಿಲುಮೆ 
ಯಾಗಿದ್ದರು. 50 ಪುಟಗಳಷ್ಟು ದೀರ್ಪವಾದ ಭಾಷಣವನ್ನೂ ಪೂರ್ಣವಾಗಿ 
ಬಿಡುವಿಲ್ಲದೆ ಓದಿ ಎಲ್ಲರನ್ನೂ ಅಚ್ಚರಿಗೊಳಿಸಿದರು. ಮುಖ್ಯಮಂತ್ರಿ 


ಯಡಿಯೂರಪ್ಪ ಸಃ ಮೀಳವನ್ನು ಉದ್ಭಾಟನೆ ಮಾಡಿದರು. 
ಬಾಲಗಂಗಾಧರನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. 
ಮೊದಲ ದಿನ ನಗರಪಾಲಿಕೆಯ ಕೆಂಪೇಗೌಡ ಪ್ರತಿಮೆಯಿಂದ ಹೊರಟ 


ಕನ್ನಡ ಮೆರವಣಿಗೆ ಅಭೂತಪೂರ್ವವಾಗಿತ್ತು. ಮೆರವಣಿಗೆಯ ಪೂರ್ಣ 
ಜವಾಬ್ದಾರಿಯನ್ನು ರಕ್ಷಣಾ ವೇದಿಕೆಯ ನಾರಾಯಣಗೌಡರು 
ಜಖಸಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವಿವಿಧ ಜನಪದ 
ಕಲಾವಿದರ ಕನ್ನಡ ಕಾರ್ಯಕರ್ತರ ನೃತ್ಯ _ಹಾಡು- ಘೋಷಣೆಗಳಿಂದ 
| ಮೆರವಣಿಗೆ ವಿಶಿಷ್ಟವಾಗಿತ್ತು ಪ್ರಧಾನ ವೇದಿಕೆಯಲ್ಲಿ ಆರು ವಿವಿಧ 
- ಗೋಷ್ಠಿಗಳು, ಪರ್ಯಾಯ ವೇದಿಕೆಗಳಲ್ಲಿ ಹನ್ನೊಂದು ು ವಿವಿಧ ಗೋಷ್ಠಿಗಳು 
ಕವಿಗೋಷ್ಠಿಗಳು, ಸನ್ಮಾನಗಳು. ಬಹಿರಂಗ ಅಧಿವೇಶನ, ಸಮಾರೋಪ 
ಸಮಾರಂಭಗಳೆಲ್ಲ ಅರ್ಥಪೂರ್ಣವಾಗಿ ಜರುಗಿದವು. 

ನ್ಯಾಷನಲ್‌ ಕಾಲೇಜು ಮೈ ದಾನದಲ್ಲಿ ಅದ್ಧೂರಿ ವೇದಿಕೆ 
ನಿರ್ಮಿಸಲಾಗಿತ್ತು. ಎದುರಿಗೆ ವಿಶಾ ಡಡ ಪುಸ್ತಕ ಪ್ರದರ್ಶನ ಮತ್ತು 
ಮಾರಾಟ ಮಳಿಗೆಗಳನ್ನು ವ್ಯವಸ್ಥಿತವಾಗಿ ರೂಪಿಸಲಾಗಿತ್ತು. ಅಪಾರ 
ಜನಸ್ತೋಮ ಸಮ್ಮೇಳನದ "ಯಶಸ್ವಿಗೆ ಸಾಕ್ಷಿಯಾಗಿತ್ತು. ಎಂದೂ 
ಕಾಣದಂತಹ ಜನ " ಭೇಟಿಕೊಟ್ಟು ಕೋಟ್ಯಾಂತರ ರೂ. ಮೌಲ್ಯದ 

ಪುಸ್ತಕಗಳನ್ನು ಕೊಂಡು ದಾಖಲೆ ಅರ್ಮಿಸಿದುದು ಈ ಸಮ್ಮೇಳನದ 
ತ ವಾಗಿತ್ತು. ಪರಿಷತ್‌ ಅಧ್ಯಕ್ಷರಾದ ಡಾ. ನಲ್ಲೂರು ಪ್ರಸಾದ್‌ ಮತ್ತು 


ನಗರ ಜಿಲ್ಲಾ ಪರಿಷತ್‌ ಅಧ್ಯಕ್ಷರಾದ ಸಿ.ಕೆ. ರಾಮೇಗೌಡ ಹಾಗೂ ಅವರ 
ಇಡೀ ತಂಡ ಈ ಯಶಸ್ಸಿನ ಪಾಲುದಾರರೆನಿಸಿದರು. 
ಆದರೆ ಸಮ್ಮೇಳನದ ಸಿ ಸಿದ್ದತೆ ಯಲ್ಲಿ ಹಲವು ಕೊರತೆಗಳಿದ್ದವು. ಪರಿಷತ್ತಿನ 
ನಗರಜಿಲ್ಲಾ ವ್ಯಾಪ್ತಿಯ ಕ್ಷೇತ್ರ ಘಟಕಗಳನ್ನು ಸ ಸರಿಯಾಗಿ ಬಳಸಿಕೊಂಡಿರಲಿಲ್ಲ. 
ಬೆಂಗಳೂರಿನ ಎಲ್ಲ ಪ್ರಮುಖ ಬಡಾವಣೆಗಳಲ್ಲಿ, ವೃತ್ತಗಳಲ್ಲಿ ಅಲಂಕಾರದ 
ಕನ್ನಡ ಬಾವುಟಗಳು, ಪ್ರಚಾರ ಅಷ್ಟು ಪ್ರಮುಖವಾಗಿರಲಿಲ್ಲ. ಎಲ್ಲೋ 
ಅಲ್ಲೊಂದು ಇಲ್ಲೊಂದು ಬ್ಯಾನರ್‌ ಇದ್ದಂತೆ ಕಾಣುತ್ತಿತ್ತು ಈ ಕಾರ್ಯವನ್ನು 
ಆಯಾ ವಿಧಾನಸಭಾ ಕ್ಷೇತ್ರಗಳ ಘಟಕಗಳಿಗೆ ವಹಿಸಿದ್ದರೆ ಅವರೂ 
ಸಕ್ರಿಯಗೊಳ್ಳುತ್ತಿ ತಿದ್ದರು. ಹೆಚ್ಚು ಹ ಸಮ್ಮೇಳನಕ್ಕೆ ಇಡೀ 
ಬೆಂಗಳೂರನ್ನೇ ಸ "ಸಜ್ಜುಗೊಳಿಸುತ್ತಿದ್ದ ದ್ದರು. ನ್ಯಾಷನಲ್‌ ಕಾಲೇಜಿನ ಸುತ್ತಮುತ್ತಲಿನ 
ವೃತ್ತಗಳನ್ನು ಬಿಟ್ಟರೆ. ಬೆಂಗಳೂರಿನಲ್ಲೆ ಲೆಲೂ ಸಮ್ಮೇಳನ ನಡೆಯುತ್ತಿದ್ದುದರ 
ಬಗೆಗೆ ಸುಳುಹುಗಳೇ ಕಾಣುತ್ತಿರಲಿಲ್ಲ. ಸರ್ಕಾರ ಧಾರಾಳವಾಗಿ ಕೋಟಿಗಟ್ಟಲೆ 
ಅನುದಾನ ನೀಡಿದ್ದರೂ ಬೆ೦ಗಳೂರು ಬಿಕೋ ಎನ್ನವಂತಾಗಿದ್ದು ಒಟ್ಟಾರೆ 


ವ್‌ 
ಮೆರವಣಿಗೆ ಮತ್ತು ಬೆಂಗಳೂರು ಅಲಂಕಾರಕ್ಕೆ ಪರಿಷತ್ತು ತನ್ನ ಘಟಕಗಳನ್ನೇ 


ಬಳಸಿಕೊಳ್ಳದಿದ್ದುದು ಬಹಳ ದೊಡ್ಡ ಕೊರತೆಯೆನಿಸಿತು. 

ಇದೇ ಕಾರ್ಯಕ್ಕೆ ಬೆಂಗಳೂರಿನ ಸಂಘ-ಸಂಸ್ಥೆಗಳನ್ನೂ ಪರಿಷತ್ತು 
ಬಳಸಿಕೊಳ್ಳದಿದುದು : ಇನ್ನೊಂದು ಕೊರತೆಯಾಗಿ ಕಂಡಿತು. ಪೂರ್ವಭಾವಿ 
ಯಾಗಿ ಸಂಘ-ಸಂಸ್ಥೆಗಳ "ಸಭೆಯೊಂದನ್ನು ಕರೆಯುವ ಸೌಜನ್ಯವನ್ನೂ 
ತೋರದಿದ್ದುದು ನಮ್ಮಂತಹ ಅನೇಕ ಸಂಘ-ಸಂಸ್ಥೆಗಳಿಗೆ ಅತೀವ ನಿರಾಸೆ 
ಯಾಯಿತು. ನಲವತ್ತು ವರ್ಷಗಳ ನಂತರ ನಡೆಯುತ್ತಿರುವ ಸಮ್ಮೇಳನವನ್ನು 
ಅದ್ಧೂರಿಯಾಗಿ ನಡೆಸಬೇಕೆಂದು ಸಂಘ-ಸಂಸ್ಥೆಗಳೂ ಹತ್ತಾರು ಕನಸು- 

ಯೋಜನೆಗಳನ್ನು ಕಟ್ಟಿಕೊಂಡು ಸಿದ್ಧವಾಗಿದ್ದವು. ಆದರೆ ಅವುಗಳಿಗೆ ಯಾವ 
ಕಾರ್ಯವನ್ನೂ ಪರಿಷತ್ತು ವಹಿಸ ದೆ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ 
ಅವಕಾಶವನ್ನೇ ಕಲ್ಪಿಸ ನಿದ್ದುದು ಮತ್ತು ಬೆ೦ಗಳೂರನ್ನು ಸಾಂಸ್ಕೃ ತಿಕವಾಗಿ 
ಕಟ್ಟಿದ ಸಂಘ- -ಸಂಸ್ಥೆ ಕುರಿತು ಒಂದು ಗೋಷ್ಠಿಯೂ ಇಲ್ಲದಿದ್ದುದೂ 
ವಿಪರ್ಯಾಸವೇ ಸರಿ. 


ಇನ್ನೊಂದು ಬಹಳ ದೊಡ್ಡ ಕೊರತೆಯೆಂದರೆ ಊಟದ ವ್ಯವಸ್ಥೆಯದು. 
ಊಟ-ತಿಂಡಿಯ ವಿತರಣೆಯನ್ನು ಸರಿಯಾಗಿ ನಿರ್ವಹಿಸದೆ ಇದ್ದುದರಿಂದ 


ಆಗ 


ಮಾಧ್ಯಮಗಳಿಂದ ಇದರ ಅವ್ಯವಸ್ಥೆ ಬಾರಿ ಪ್ರಚಾರವನ್ನು ಪಡೆಯಿತು. 
ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿನಿಧಿಗಳಿಗೆ, ಅತಿಥಿಗಳಿಗೆ ಊಟ- 
ತಿಂಡಿ ದೊರಕದೇ ಪರದಾಡುವಂತಾದದ್ದೂ ಬೇಸರದ ಸಂಗತಿ. ಸಮ್ಮೇಳನ 
ಸ್ಥಳದಿಂದ ಃ ಬಹಳ ದೂರದಲ್ಲಿ ಕೋಟೆ ಪೌಢಶಾಲೆ ಮೈದಾನದಲ್ಲಿ ಊಟದ 


ವ್ಯವಸ್ಥೆ ಮಾಡಿದ್ದು ಪ್ರತಿನಿಧಿಗಳಿಗೆ ಫಗ ಇನ್ನೊಂದು 


ಉದಯ ಸೌರಭ 


ಕಡೆ-ಇದಯಭಾನು ಆಟದ ಮೈದಾನದಲ್ಲಿ ಮಾಡಿದ್ದುದು ಪ್ರತಿನಿಧಿಗಳಿಗೆ 
ಗೊತ್ತಾಗದೆ ಇದ್ದದ್ದೂ ಗೊತ್ತಾದರೂ ದಾರಿ ತಿಳಿಯದಿದ್ದುದು ದಾರಿ 
ತೋರಿಸುವ ಯಾವ ಸೂಚನೆಯೂ ಇಲ್ಲದ್ದು ಅವ್ಯವಸ್ಥೆಗೆ ಕಾರಣವಾಗಿತ್ತು 
ಕನ್ನಡ ತೋರಣ-ಬಾವುಟಗಳನ್ನು ಕಟ್ಟಿ ದಾರಿ ತೋರಿಸಬಹುದಿತ್ತು. 
ಕಾರ್ಯಕರ್ತರನ್ನು ನಿಲ್ಲಿಸಬಹುದಿತ್ತು ಉದಯಭಾನು ಆಟದ ಮೈದಾನದಲ್ಲಿ 
ಪೆಂಡಾಲ್‌ ಇದ್ದುದೊಂದು ಬಿಟ್ಟರೆ ದೀಪಾಲ೦ಕಾರವೂ ಇಲ್ಲದೆ ಬಿಕೋ 
ಎನ್ನುತ್ತಿತ್ತು. ಅಲ್ಲಿ ತಿಂಡಿ ಊಟ ದೊರಕದೆ ಜನ ಕಿತ್ತಾಡುತ್ತಿದ್ದರೆ, ಇಲ್ಲಿ 
ಜನವಿಲ್ಲದೆ ತಿಂಡಿ ಊಟ ಪರರ ಪಾಲಾಗುತ್ತಿತ್ತು. 


ಅಪರೂಪಕ್ಕೆ ನಡೆಯುವ ಈ ಮಹಾಸಮ್ಮೇಳನಕ್ಕೆ ಆಸಕ್ತ ಜನ, ಸಂಘಟನೆ, 


ಕಾರ್ಯಕರ್ತರನ್ನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ ಎಂದೇ ಹೇಳಬೇಕು. ಸಮ್ಮೇಳನ 
ಪೂರ್ವದಲ್ಲಿ "ಕಾರ್ಯ ಕರ್ತರಾಗುವವರಿಗೆ ಸಾರ್ವಜನಿಕ ಪ್ರಕಟನೆಯನ್ನು 
ಹೊರಡಿಸಿ ಕಾರ್ಯಕತ [ರನ್ನು ನೇಮಿಸಿಕೊ೦ಡಿತ್ತಾದರೂ ಸರಿಯಾಗಿ ವ್ಯವಸ್ಥೆ 
ಮಾಡಲಾಗಲಿಲ್ಲದುದಕ್ಕೆ ಸಂಘಟನೆಯ ಕೊರತೆ ಕಣ್ಣಿಗೆ ಕಾಣುತ್ತಿತ್ತು ಇಷ್ಟೆಲ್ಲ 
ಕೊರತೆಗಳ ನಡುತ | ಪತ್ರಿಕೆ ಮತ್ತು ಸಮೂಹಮಾಧ್ಯಮಗಳು ವಿಶೇಷ 
ಪ್ರಚಾರವನ್ನು ನೀಡಿದ ಕಾರಣದಿ೦ದ ಬೆಂಗಳೂರಿನ ಜನರನ್ನು ಸೆಳೆಯುವಲ್ಲಿ 
ಸಮ್ಮೇಳನ ಯಶಸ್ವಿಯಾಯಿತು. 

ಒಟ್ಟಾರೆ ಬೆ೦ಗಳೂರಿನಲ್ಲಿ ನಡೆದ 77ನೆಯ ಕನ್ನಡ ಸಾಹಿತ್ಯ ಸಮೇಳನ 


[J 
ಅದ್ಭುತವಾದ ಯಶಸ್ಸಿನಿಂದ ಕಳೆಗಟ್ಟಿತು. 
೧ 


2ನೆಯ ವಿಶ್ವಕನ್ನಡ ಸಮ್ಮೇಳನ 


ರಲಿಜ್ಯಸರ್ಕಾರ ಬೆಳಗಾವಿಯಲ್ಲಿ ನಡೆಸಿದ 2ನೆಯ ವಿಶ್ವ ಕನ್ನಡ ಸಮ್ಮೇಳನ 
ಫೆಬ್ರವರಿ 11, 12, 13ರಂದು ಮೂರು ದಿನಗಳವರೆಗೆ ಯಶಸ್ವಿಯಾಗಿ 
ನಡೆಯಿತು. ಜಗತ್ತಿನ ಸಾಫ್ಟ್‌ವೇರ್‌ ದೊರೆ ಇನ್‌ಫೋಸಿಸ್‌ನ ಕನ್ನಡಿಗ 
ನಾರಾಯಣಮೂರ್ತಿ ಸಮ್ಮೇಳನ ಉದ್ರಾಟಿಸಿದುದು ಸೂಕ್ತವಾಗಿತ್ತಾದರೂ 
ಅವರ ಆಯ್ಕೆ ಅವರ ಕನ್ನಡ ವಿರೋದಿ ಧೋರಣೆಯ. ಕಾರಣದಿಂದ 
ವಿವಾದವಾಗಿತ್ತು. ಇದರಿಂದ ಮನ ಇನ್ನು ಮುಂದಾದರೂ 
ಕನ್ನಡ-ಕರ್ನಾಟಕ ಪರವಾಗಿ ತಮ್ಮ ಉದ್ಯಮವನ್ನು ಗುವುದು 
ಸಾಧ್ಯವಾಗಿದೆ. ಇಡೀ ಅಧಿಕಾರಿವರ್ಗ, ಮಂತ್ರಿ-ಶಾಸಕವರ್ಗ, ಸಿನಿಮಾನಟ 
ನಟಿಯರ ಪಾಲ್ಗೊಳ್ಳುವಿಕೆ, ಅದರಲ್ಲೂ 

ಕನ್ನಡ ಬರದಿದ್ದರೂ 'ಕರ್ನೊಟಕದವಳು 

ಎಂಬ ಕಾರಣದಿಂದ ಸುಪ ಪ್ರಸಿದ್ಧ ಹಿಂದಿ 

ಸಿನಿಮಾ ನಟಿ 4 

ಪಾಲ್ಗೊಳ್ಳುವಿಕೆ, ಅದ್ಭುತವಾದ ಕ 

ಕಿ.ಮೀ.ವರೆಗಿನ ಕರ್ನಾಟಕ ವೈಭವದ 

ಸ್ತಬ್ಧಚಿತ್ರ-ಜಾನಪದ ನೃತ್ಯಗಳ ಮೆರವಣಿಗೆ 

ಇತ್ಯಾದಿಗಳಿಂದ ಎಶ್ವಕನ್ನಡ ಸಮ್ಮೇಳನ 

ಮಾಧ್ಯಮಗಳ ಪ್ರಚಾರದ ಮೂಲಕ 

ಯಶಸ್ವಿಯಾಯಿತು. ಆದರೆ ವಿಶ್ವದ 

ಕನ್ನಡಿಗರನ್ನು ಕನ ಡಕ್ಕೆ ಕರ್ನಾಟಕಕ್ಕೆ 

ತೊಡಗಿಸಿಕೊಳ್ಳುವತ್ತ. ಚಿಂತನ- ಮಂಥನ 

ನಡೆಸದೇ ಇದ್ದುದು ಈ ಸಮೇಳನದ 

ವೈಫಲ್ಯತೆಯಾಗಿದೆ. | 


ನಡೆಸಬೇಕು ಎಂಬ ಸಂಕಲ್ಲಕ್ಕಾಗಿ ಸಮ್ಮೇಳನ ನಡೆದದ್ದಾಗಿದೆ. ಸರ್ಕಾರದ 
ಅತಂತ್ರಸ್ಥಿತಿ-ಆರೋಪ-ಪ್ರತ್ಕಾರೋಪಗಳ ನಡುವೆಯೇ ತರಾತುರಿಯಲ್ಲಿ 
ಸಮ್ಮೇಳನ ನಡೆದು ಹೋದದ್ದೂ ಹತ್ತು ಹಲವು ಸಮ್ಮೇಳನಗಳಂತೆ ಇದೂ 
ಒಂದು ಸರ್ಕಾರಿ ಸಮ್ಮೇಳನವಾಯಿತೇ ವಿನಾ ಯಾವುದೇ ಮಹತ್ವದ್ದನ್ನಾಗಲಿ - 
ವಿಶಿಷ್ಟವಾದದ್ದನ್ನಾಗಲಿ: ಸಾಧಿಸಲು ಸಾಧ್ಯವಾಗಲಿಲ್ಲ. ಗಡಿನಾಡಿನಲ್ಲಿ. ಪ 
ಅದ್ದೂರಿ ಸಮ್ಮೇಳನ ನಡೆಯಿತೆಂಬುದೇ ಸವಾ ಸಂಗತಿ. ಮರಾಠಿಗರ 
ಪ್ರಾಬಲ್ಯ ಕುಗ್ಗಿಸಲು ಕನ್ನಡಿಗರ ಆತ್ಮಾಭಿಮಾನ ಹೆಚ್ಚಿಸಲು ಈ ಸಮ್ಮೇಳನ 
ಅನುಕೂಲವಾಯಿತು. ಬೆಳಗಾವಿ ನಗರದಾದ್ಯಂತ ಇಡೀ 4-5 ದಿನ ಕನ್ನಡವೇ 
ತುಂಬಿಹೋಗಿತ್ತು. ಬೆಳಗಾವಿ 
ಕರ್ನಾಟಕದ ಅವಿಭಾಜ್ಯ ಅಂಗ 
ಎಂಬುದನ್ನು ಈ ಸಮ್ಮೆ ೀಳನ ಸಾರಿ 
ಹೇಳಿತು. 'ಮಹಾರಾಷ್ಟ್ರ ಮತ್ತು 
ಕೇಂದ್ರ ಸರ್ಕಾರಕ್ಕೆ ಸ ಸ್ಪಷ್ಟ “ಸಂದೇಶ 
ವಾಗಿಸಿತು. Ir ದೃಷ್ಟಿಯಿಂದ 
ಬೆಳಗಾವಿ ಎಶ್ವಕನ್ನಡ ಸಮ್ಮೇಳನ 

ಯಶಸ್ವಿಯಾಗಿದೆ. 
ಸಮ್ಮೇಳನದ ನೆನಪಾಗಿ 
ಸುವರ್ಣ ಸೌಧ ಶೀಘ್ರದಲ್ಲೇ 
ಆರಂಭವಾಗಿ ಪ್ರತಿವರ್ಷ 
೬ . ಒಂದಾದರೂ ವಿಧಾನಸಭಾ 
| ಅಧಿವೇಶನವನ್ನು ಕಡ್ಡಾಯವಾಗಿ 
೫ ಅಲ್ಲಿ ನಡೆಸುವ ಮೂಲಕ 


“ಕರ್ನಾಟಕ 


ಸರ್ಕಾರ ಬೆಳಗಾವಿಯಲ್ಲಿ ಕನ್ನಡದ ಧ್ವಜವನ್ನು ನಿರಂತರ 


ಸ ಹಾರಿಸಬೇಕಾಗಿದೆ. 


ಮುಖ್ಯವೇದಿಕೆ ನೆಹರು ಕ್ರೀಡಾಂಗಣದಲ್ಲಿ ಸದಾ ಕಾಲ ವಿವಿಧ ಸಾಂಸ್ಕೃತಿಕ 
ಕಾರ್ಯಕ್ರಮಗಳಿಂದ ಜನ ಕಿಕ್ಕಿರಿದು ತುಂಬಿರುತ್ತಿದ್ದರು. ಚೆನ್ನಮ್ಮ ವೃತ್ತದಿಂದ 


೬. ಕ್ರೀಡಾ೦ಗಣದವರೆಗೆ ಸುಮಾರು 2 ಕಿ.ಮೀ. ಉದ್ದದ ರಸ್ತೆ ಜನರಿಂದಲೇ 


ತುಂಬಿಹೋಗಿತ್ತು ಲಿಂಗರಾಜ ಕಾಲೇಜು ಮತ್ತು. ಇನ್ನು ಹಲವು ಕಡೆ 


| pe ಬೇರೆ ವೇದಿಕೆಗಳನ್ನು ವಿವಧ ಗೋಷ್ಠಿಗಳು-ಕವಿಗೋಷ್ಠಿಗಳು ಮತ್ತು 


ಷು-ಚಿತ್ರ- ಶಿಲ್ಲ-ಪುಸಕ ಪ್ರದರ್ಶನಗಳು ಜನರ ಗಮನಸೆಳೆದವು. ಸರ್ಕಾರಿ 


we ಅತಿಥಿಗಳಿಗೆ ಆಹ್ವಾನಿತರಿಗೆ ಸಕಲ ವ್ಯವಸ್ಥೆ ಗಳನ್ನು 


' ಮಾಡಲಾಗಿತ್ತಾದರೂ ಸಾರ್ವಜನಿಕರು "ಜನಸಾಮಾನ್ಯರು "ಪರದಾಡು 
' ವಂತಾಗಿತ್ತು. ಎಲ್ಲ ಹೋಟೆಲುಗಳನ್ನು ಸರ್ಕಾರವೇ ಮುಂಗಡ 


ಕಾಯ್ದಿರಿಸಿದ್ದರಿ೦ದ ಸಾರ್ವಜನಿಕರಿಗೆ ವಸತಿ ಸಮಸ್ಯೆ ತೀವ್ರವಾಗಿ ಕಾಡಿತು. 
ಪುಸ್ತಕ ಪ್ರದರ್ಶಕರಿಗೆ ಊಟ-ವಸತಿಯನ್ನೇ ಕಲ್ಪಿಸದೆ ಅತಂತ್ರರ 
ನ್ನಾಗಿಸಲಾಗಿತ್ತು. ಬೆಳಗಾವಿಯಲ್ಲಿ ಬಿಸಿಲಿನ ರುಳ ಅಧಿಕವಾಗಿ ದೂರದೂರದ 
ವೇದಿಕೆಗಳಿಗೆ ನಡೆದೇ ಹೋಗಬೇಕಿದ್ದುರಿಂದ ಜನರಂತೂ ಬಳಲಿಹೋದರು. 
ಮೆರವಣಿಗೆಯೂ ಈ ಬಿಸಿಲ ರುಳದಲ್ಲೇ 5-6 ಕಿ.ಮೀ. ಸಾಗಿದ್ದರಿಂದ 


ಮಾರ್ಚಿ 2೦1 


ಜನಸಾಮಾನ್ಕರ-ಸಮ್ಮೇಳನಕ್ಕೆ ಬಂದಿದ್ದ ಪ್ರತಿನಿಧಿಗಳ ಬವಣೆಯ ಕಡೆ 
ಲಕ್ಷ್ಯವನ್ನೇ ಹರಿಸದೆ ಮೆರವಣಿಗೆ ಮುಗಿಯುತ್ತಿದ್ದಂತೆಯೇ ಆ ಪೆಂಡಾಲನ್ನು 
ತೆರವು ಗೊಳಿಸಿದ್ದು. ಸರ್ಕಾರ ನೀರಿನಂತೆ ಹಣ ಖರ್ಚು ಮಾಡಿರುವಾಗ 
ಇನ್ನೆರಡು ದಿನದ ಆ ಪೆಂಡಾಲಿನ ಹಣ ಉಳಿಸಿ ಅದೆಷ್ಟು ಉಳಿತಾಯ 
ಮಾಡಿತೋ ಗೊತ್ತಿಲ್ಲ. ಸಾಮಾನ್ಯ ಜನರ ಅನುಕೂಲಕ್ಕಿಂತ ಸರ್ಕಾರಿ ಜನರ 
ಅನುಕೂಲವೇ ಮುಖ್ಯ ಎಂಬುದನ್ನಂತೂ ವ ಸಮ್ಮೇಳನ ಸಾಬೀತು 
ಪಡಿಸಿತು. ಅಂತೂ ವಿಶ್ವಕನ್ನಡ ಸಮ್ಮೇಳನದ ಸಂಕಲ್ಪ ಈಡೇರಿ ಸರ್ಕಾರದ 
ಸಾಧನೆಗೊಂದು ಗರಿಮೂಡಿದ್ದೇ ಈ ಸಮ್ಮೇಳನದ ಯಶಸ್ಸೆಂದರೆ 
ಅತಿಶಯೋಕ್ತಿಯಲ್ಲ. 

ಸಮ್ಮೇಳನದ ಭಾಗವಾಗಿ 50 ಪುಸ್ತಕಗಳು ಬಿಡುಗಡೆಯಾಗಿವೆ. 
ಬಿಡುಗಡೆಯೇ ಹೊರತು ಮಾರಾಟಕ್ಕೆ ಲಭ್ಯವಿರಲಿಲ್ಲ ಇನ್ನು ಮುಂದೆ 
ಮಾರಾಟಕ್ಕೆ ಬರಬೇಕು. ಇದೊಂದು ಉತ್ತಮವಾದ ಕೆಲಸ. ಅನೇಕ 
ಅಮೂಲ್ಯ ಕನ್ನಡ ಕೃತಿಗಳು ಪುರ್‌ಮುದ್ರಣ ಪಡೆದು ಕನ್ನಡಿಗರಿಗೆ ಸುಲಭ 
ಬೆಲೆಯಲ್ಲಿ ದೊರೆಯುವಂತಾಯಿತು. ಸರ್ಕಾರ ಸಾಂಕೇತಿಕವಾಗಿ ದರನಿಗದಿ 
ಮಾಡಿ ಸುಲಭ ಬೆಲೆಯಲ್ಲಿ ಇವು ದೊರೆಯುವಂತೆ ಮಾಡಬೇಕಷ್ಟೇ. 
ಇದರೊಂದಿಗೇ ಕರ್ನಾಟಕದ ಸಮಗ್ರ ಚಿತ್ರ ಬಿಂಬಿಸುವ ವಿಶ್ವಕನ್ನಡ ವಿಶೇಷ 


ಇ 
ಜನ ಸುಸೊಸುಸ್ತಾಗಿದ್ದರು. ಪುಣ್ಯಕ್ಕೆ ಸರ್ಕಾರ ಅಷ್ಟು ಉದ್ದದ ರಸ್ತೆಯ 


ದ್‌ ತ್ತು ಅದರಿಂದ 
ಟ್‌ಪಾತಿನಲ್ಲಿ ಪೆಂಡಾಲಿನ ನೆರಳನ್ನು ಮಾಡಿ 
ಬದಿಯಲ್ಲಿ ಪು ಸವೆಂದರೆ ಮುಂದಿನ 


ದಣಿವಾರಿಸಿಕೊಳ್ಳಲು ಸ ಸಾಧ್ಯವಾಗಿತ್ತು. ಆದರೆ ವಿಪರ್ಯಾ 
ಎರಡು ದಿನಗಳೂ ಒದ ಇದೇ ದಾರಿಯಲ್ಲೇ ಓಡಾಡುತ್ತಿದ್ದರೂ 


ಸಂಪುಟವನ್ನು ಬಿಡುಗಡೆ ಮಾಡಿದೆ. ಸಮ್ಮೇಳನದ ಗೋಷ್ಟಿಗಳ ವರದಿಗಳನ್ನೆಲ್ಲ 
ಸಂಪುಟಗಳಲ್ಲಿ ಹಿ೦ದಿನ ಸಮ್ಮೇಳನದಂತೆ ಪ್ರಕಟಿಸುತ್ತಾರೋ ಇಲ್ಲವೋ 
ತಿಳಿಯದು. ಪ್ರಕಟಿಸಿದರೆ ಮುಂದಿನವರಿಗೆ ಮಾದರಿಯಾಗುತ್ತದೆ ಮತ್ತು 
ದಾಖಲೆಯಾಗುತ್ತದೆ. ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ. 


0 


ES ಮಾರ್ಚಿ 2೦1 
ಉದಯ ಸೌರಭ SS 5 
“ಉದಯಭಾನು ಕಲಾಸಂಘದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅನುವು 
ನಮ ಈಚಿನ ಪ್ರಕಟಣೆಗಳು ಮಾಡಿಕೊಟ್ಟ ಸಂಘದ ಅಧ್ಯಕ್ಷರಿಗೂ ಮತ್ತು ಎಲ್ಲಾ ಸದಸ್ಯ ತುಂಬಾ ಅಭಾ | 
ಎ ಈ ಸಂಘ ಹಮ್ಮಿಕೊಳ್ಳುವ ಯಾವುದೇ ಕಾರ್ಯಕ್ರಮ ಒಂದು ಎಶೇಷ 50 ನ್ನು 


ಸಮಾಜದ ಮೌಲ್ಯಗಳನ್ನು ಕಟ್ಟುವ ಗುರುತರ ಜವಾಬ್ದಾರಿಯನ್ನು 


ಹೊಂದಿರುತ್ತದೆ ಹಾಗೂ ಸ 
ಹೊಂದಿರುವಂತಹ ಈ ಸಂಸ್ಥೆ ರಾಜ್ಯದ ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ' 
ಈ ಸಂಘದ ಎಲ್ಲಾ ಪ್ರಯತ್ನಗಳೂ ಅತ್ಯಂತ ಯಶಸ್ಸನ್ನು ಕಾಣಲಿ ಎಂದು 


ನಮ್ರಪೂರ್ವಕವಾಗಿ ಆಶಿಸುತ್ತೇನೆ.” 


ಅಕೆ.ಆರ್‌. ನಿರಂಜನ್‌ 
ವಿಶೇಷ ಆಯುಕ್ತರು, ಬಿಬಿಎಂಪಿ 


ಕನ್ನಡ ಚರ್ಚಾಸ್ಪರ್ಧೆಗಳು 
ಉದ್ಭಾಟನಾ ಸಮಾರಂಭ-2010 
ತಾ| 08-01-2011 
೫ ೫ ೫ 
ಸಮಾಜ ನಿರ್ಮಾಣ ಕಾರ್ಯದಲ್ಲಿ, ಸಾಂಸ್ಕತಿಕ ಕಾರ್ಯಗಳನ್ನು ಮಾಡುತ್ತಾ, ಶಿಕ್ಷಣದಲ್ಲಿ 
ಮಾರ್ಗದರ್ಶನ ಮಾಡುತ್ತಾ ವಿದ್ಯಾರ್ಥಿ ಸಮುದಾಯಕ್ಕೆ ಸಹಾಯ ಮಾಡುತ್ತಿದ್ದೀರಿ. 
ಉದಯಭಾನು ಕಲಾಸಂಘ ಅತ್ಯುತ್ತಮವಾಗಿ ತನ್ನ ಕೆಲಸ ನಿರ್ವಹಿಸುತ್ತಿದೆ. ಶುಭವಾಗಲಿ. 


ನೊಬೆಲ್‌ ಪಾರಿತೋಷಕ ಪುರಸ್ಕೃತ 
ವಿಶ್ವವಿಖ್ಯಾತ ಆರ್ಥಿಕ ತಜ್ಞ 
ಅಮರ್ತ್ಯಸೇನ್‌ 

ಮುಖ ಬೆಲೆ: ರೂ. 45/- 
ರಿಯಾಯಿತಿ ಬೆಲೆ: ರೂ. 35/- 


ಕನ್ನಡ ಚರ್ಚಾಸ್ಪರ್ಧೆಗಳು *ಡಾ. ಬಿ.ವಿ. ರಾಜಾರಾಂ 
ಉದಾಟನಾ ಸಮಾರಂಭ-2010, ಅಧ್ಯಕ್ಕರು, ಕರ್ನಾಟಕ ನಾಟಕ ಅಕಾಡಮಿ 
ತಾ| 08-01-2011 
¥ % ಸ್ಯ 

ಉದಯಭಾನು ಕಲಾಸಂಘವು ಕೈಗೊಳ್ಳುವ ಎಲ್ಲಾ ಕಾರ್ಯಕ್ರಮಗಳು ಯುವಜನತೆಗೆ 
ಮಾರ್ಗದರ್ಶನ ಮಾಡುವ ದಿಕ್ಕಿನಲ್ಲಿ ಸಾಗುತ್ತಿರುವುದು ಹೆಚ್ಚು ಸಂತೋಷವನ್ನು ನೀಡುವುದು. 
ಜೊತೆಗೆ ಅವರ ಪರೀಕ್ಷೆಗಳಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸುವಂತಾಗಲು ನುರಿತ 
ವಿಷಯತಜ್ಞರನ್ನು ಆಹ್ವಾನಿಸಿ ಅವರಿಂದ ಉಪನ್ಯಾಸಗಳನ್ನು ಲಭ್ಯವಾಗುವ ರೀತಿಯಲ್ಲಿ 
ನಿರ್ವಹಿಸುತ್ತಿರುವುದು ಸಮಾಜಕ್ಕೆ ದೊರೆಯುವ ಅತಿದೊಡ್ಡ ಲಾಭ. ಈ ಸಂಘದ ಯಶಸ್ಸನ್ನು 
ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. 


ನಗರದ ಕೆರೆಗಳ 
ಅವಸಾನದಿಂದ ಆಗಿರುವ 
ಪರಿಣಾಮಗಳನ್ನು ಕುರಿತ ಪುಸ್ತ 


ಕೆರೆಗಳು ಬತ್ತಿದಾಗ ಜಲಸಮಸ್ಯೆ 


ಸಮಾಜವಿಜ್ಞಾನ ಅಧ್ಯಯನಾಂಗ ಅಪ್ರೊ ಎಂ.ಸಿದ್ಧಾನಂದ 
ಮುಖ ಬೆಲೆ: ರೂ. 45/- ವಿಶೇಷ ಉಪನ್ಯಾಸ ಅರ್ಥಶಾಸ್ತ್ರದ ಅಧ್ಯಾಪಕರು 


ರಿಯಾಯಿತಿ ಬೆಲೆ: ರೂ. 30/- ಎಸ್‌.ಜೆ ಆರ್‌.ವಿದ್ಯಾಲಯ, ಬೆಂಗಳೂರು-9 


ವ ರ್ಣ 


ಈ ಎರಡೂ ಪುಸ್ತಕಗಳನ್ನು ಉನ್ನತ ಅಧ್ಯಯನ ಕೇಂದ್ರದ ಅಡಿಯಲ್ಲಿ 
“ಉನ್ನತ ಅಧ್ಯಯನ ಮಾಲೆ'ಯಲ್ಲಿ ಈಚೆಗೆ ಪ್ರಕಟಿಸಲಾಗಿದೆ. ಉದಯಭಾನು 
ಕಲಾಸಂಘ ಪುಸ್ತಕ ಪ್ರಕಟನೆಯಲ್ಲೂ ವಿಶಿಷ್ಟ ಸಾಧನೆಯನ್ನು: ಮಾಡುತ್ತ 
ಬಂದಿದೆ. ಈ ಹಿಂದೆ ಪ್ರೊ ಎಂ.ವಿ. ಸೀತಾರಾಮಯ್ಯ ಅಭಿನಂದನ ಸಂಪುಟ 
“ಆಸ್ವಾದ', “ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಸಂಸ್ಕೃತಿ', “ಬೆ೦ಗಳೂರು 
ದರ್ಶನ', ಕೆಂಪೇಗೌಡನಗರ ದರ್ಶನ ಎಂಬ ಸರ್ವಕಾಲಿಕ ಉಪಯುಕ್ತ 
ಬೃಹತ್‌ ಸಂಪುಟಗಳನ್ನು ಪ್ರಕಟಿಸಿ ಸಾಹಿತ್ಯ ಸಂಸ್ಕೃತಿ ವಲಯದಲ್ಲಿ ದಾಖಲೆಯ 
ಹೆಜ್ಜೆಯನ್ನಿಟ್ಟದೆ. 


ಇದೀಗ “ಉನ್ನತ ಅಧ್ಯಂಖನ ಮಾಲೆ' ಆರಂಭಿಸಿದ್ದು ಮುಂದೆ ಇನ್ನೂ 
ಕೆಲವು ಪ್ರಕಟನೆಗಳನ್ನು ತರಲಿದ್ದೇವೆ. 


UDAYABHANU KALASANGHA'S QUARTERLY NEWS Ll 
AR py 


ಹಿಲಿಯದು ನಮ್ಮನ್ನು ಕಂಡಿದ್ದು ಹೀಗೆ 


“ಅತ್ಯಂತ ತೃಪ್ತಿ ನೀಡಿದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು, ನನ್ನ ಜೀವನದ 
ಅತ್ಯಂತ ಸಂತೋಷದ ಕ್ಷಣಗಳಾಗಿವೆ” ಇವರಿಂದ 


ಶುಭ ಹಾರೈಕೆಗಳು ಗೌರವ ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ (ನೋಂ) ೧ 


— ತ ಬ 
ಕನ್ನಡ ಚರ್ಚಾಸರ್ಧೆಗಳು 2010 ಡಾ. ಟಿ.ವಿ. ರಾಜು ಗವಿಪುರ ಸಾಲು ಛತ್ರಗಳ ಎದುರು, ರಾಮಕೃಷ್ಣ ಮಠ ಬಡಾವಣೆ 
ಬಹುಮಾನ ವಿತರಣಾ ಸಮಾರಂಭ ನಿರ್ದೇಶಕರು | ಕೆಂಪೇಗೌಡನಗರ ಬೆಂಗಳೂರು - ೫೬೦ ೦೧೯ 
ದಿನಾಂಕ: 8-1-11 ಆರ್‌.ವಿ. ಇನ್‌ಸ್ಟಿಟ್ಯೂಟ್‌ ಆಫ್‌ ಮ್ಯಾನೇಜ್‌ಮೆಂಟ್‌ | ಟೆಅಫ್ಯಾಕ್ಸ್‌ ; ೨೩೩೦೧೮೩೧ | 
ಜೇ ಈ ಜೀ E-mail : udayabhanu_1965 @ yahoo.co.in 


Printer & Publisher : Hon Secretary, Udayabhanu Kalasangha Kempegowdana 
| y gar, Bengaluru - 19. Telefax : 1831 
Printed at : ILA Mudrana, #36, 40 Feet Road, Raghavanagar, New Timberyard Layout, Hara - 560 026. Ph: ep 


